ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 25-03-2021 ಪ್ರಶ್ನೆ ಸಂಖ್ಯೆ: 1794 (2158) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ತೆ ಅನುದಾನ ನೀಡುವ ಬಗ್ಗೆ 


(ಅ) ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಆರ್ಥಿಕ ಇಲಾಖೆಯು 
ಅನುದಾನವನ್ನು ಮೀಸಲಿಟ್ಟಿದೆಯೇಳ; ಇದ್ದಲ್ಲಿ, ಎಷ್ಟು ಅನುದಾನವನ್ನು ಮೀಸಲಿಡಲಾಗಿದೆ ; 


(ಆ) ಅನುದಾನವನ್ನು ನೀಡದಿದ್ದಲ್ಲಿ, ಕಾರಣವೇನು; ಅನುದಾನ ಕೋರಿ ಪ್ರಸ್ತಾವನೆಯನ್ನು 
ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿದೆಯೆಳ; (ಪ್ರಸ್ತಾವನೆಯ ವಿವರವನ್ನು ಒದಗಿಸುವುದು) 


(ಇ) ಅನುದಾನ ಒದಗಿಸುವ ಕುರಿತು ಆರ್ಥಿಕ ಇಲಾಖೆ/ಸರ್ಕಾರದ ನಿಲುವೇನು; 
ಅನುದಾನವನ್ನು ಒದಗಿಸುವ ಪ್ರಸ್ತಾವನೆ ಇದ್ದಲ್ಲಿ ಎಷ್ಟು ಅನುದಾನವನ್ನು 
ಒದಗಿಸಲಾಗುವುದು ? (ಸಂಪೂರ್ಣ ಮಾಹಿತಿ ನೀಡುವುದು) 


